p 
ಕರ್ನಾಟಕ_ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1782 (2153) 


: ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
: 30-03-202೦ 


: ಉಪ ಮುಖ್ಯಮಂತ್ರಿಗಳು 

(ಉನ್ನತ ಶಿಕ್ಷಣ, ಐಟಿಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
ಮತ್ತು ಜೀವನೋಪಾಯ ಇಲಾಖೆ) 


ಪ್ರಕ್ನೆ 


ಉತ್ತರ 


ಅ) 


ಸರ್ಕಾರಿ ಪಾಲಿಟೆಕ್ಸಿಕ್‌ಗಳಲ್ಲಿ ಖಾಲಿ ಇರುವ 
ಪ್ರಾಂಶುಪಾಲರ ಹುದ್ದೆಗಳ ಸಂಖ್ವೆ ಎಷ್ಟು; 


ಸರ್ಕಾರಿ ಪಾಲಿಟೆಕ್ಸಿಕ್‌ಗಳಲ್ಲಿ ಖಾಲಿಯಿರುವ ಪ್ರಾಂಶುಪಾಲರ 
ಹುದ್ದೆಗಳ ಸಂಖ್ಯೆ-045. 


ಆ) 


ದೀರ್ಫುಕಾಲದಿಂದ ಸದರಿ ಹುದ್ದೆಗಳನ್ನು ಬಡ್ತಿ 
ಮೂಲಕ ತುಂಬದೆ ಇರಲು ಕಾರಣಗಳೇನು; 
(ವಿವರ ನೀಡುವುದು) 


ಎ.ಐ.ಸಿ.ಟಿ.ಇ' ನಿಯಮಗಳನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯ 
ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿ 
ಅಳವಡಿಸಿಕೊಂಡು ಸರ್ಕಾರಿ ಪಾಲಿಟೆಕ್ಸಿಕನ ಪ್ರಾಂಶುಪಾಲರ 
ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದ್ದು, ಇಲಾಖೆಯ ವೃಂದ 
ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡುವ 
ಪ್ರಸ್ತಾವನೆಯು 2ಪರಿಶೀಲನೆಯಲ್ಲಿರುತ್ತದೆ. ಮುಂದುವರೆದು, 
ಮಾರ್ಚ್‌ 2019 ರಂದು 07ನೇ ಎಐಸಿಟಿಇ ನಿಯಮಗಳನ್ನು 
ಜಾರಿಗೆ ತರಲಾಗಿದ್ದು, ಇದರನ್ನಯ ನೇಮಕಾತಿ ವಿಧಾನ, 
ವಿದ್ಯಾರ್ಹತೆ ಮತ್ತು ಸೇವಾ ಷರತ್ತುಗಳನ್ನು ವೃಂದ ಮತ್ತು 
ನೇಮಕಾತಿ ನಿಯಮಾವಳಿಗಳಲ್ಲಿ ಅಳವಡಿಸಿಕೊಂಡ ನಂತರ 
ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿರುತ್ತದೆ. 
ವೃಂದ ಮತ್ತು ನೇಮಕಾತಿ ನಿಯಮಗಳು ಪರಿಷ್ಕ್ಠರಣೆಗೊಳ್ಳದ 
ಕಾರಣ ಪ್ರಾಂಶುಪಾಲಠ' ಹುದ್ದೆಗಳನ್ನು ಭರ್ತಿ ಮಾಡಲು 
ಸಾಧ್ರವಾಗಿರುವುದಿಲ್ಲ. 


ಇ) 


ಯಾವ ಕಾಲಮಿತಿಯಲ್ಲಿ ಖಾಲಿ ಹುದ್ದೆಗಳನ್ನು 
ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು? 


ವೃಂದ ಮತ್ತು ನೇಮಕಾತಿ ನಿಯಮಗಳು ಪರಿಷ್ಠರಣೆಗೊಂಡ 
ನಂತರದಲ್ಲಿ ಖಾಲಿಯಿರುವ ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ 
ಮಾಡಲು ಕ್ರಮವಹಿಸಲಾಗುವುದು. 


ಇಡಿ 051 ಟಿಪಿಇ 2020. 


(ಡಾ: ನಾರಾಯಣಿ ಸಿ.ಎನ್‌) 
ಉಪ ಮುಖ್ಯಮಂತ್ರಿಗಳು 


(ಉನ್ನತ ಶಿಕ್ಷಣ, ಐಟಿ&ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 


ಕೌಶಲ್ಯಾಭಿವೃದ್ಧಿ. ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


